ಕರ್ನಾಟಕ ವಿಧಾನಸಭೆ 


ಹದಿನಾಲ್ಲನೇ ವಿಧಾನಸಭೆ 
(ನಾಲ್ಕನೇ ಅಧಿವೇಶನ) 
ಕಾರ್ಯಕಲಾಪಗಳ ಪಟ್ಟ 


ಸೋಮವಾರ, ದಿನಾ೦ಕ 28ನೇ ಜುಲೈ, 2014 
(ಸಮಯ: ಬೆಳಗ್ಗೆ 1.೦೦ ಗಂಟೆಗೆ) 


(|. 1. ವರದಿಗಳನ್ನೊಪ್ಪಿಸುವುದು 


1. ಶ್ರೀ ಪಿ.ಎಂ. ನರೇ೦ದ್ರಸ್ವಾಮಿ (ಅಧ್ಯಕ್ಷರು, ಅನುಸೂಚಿತ ಖಾತಿ ಮತ್ತು ಅನುಸೂಚಿತ 
ಪಂಗಡಗಳ ಕಲ್ಯಾಣ ಸಮಿತಿ) ಅವರು 2೦13-14ನೇ ಸಾಅನ ಅನುಸೂಚಿತ ಹಾತಿ 
ಮತ್ತು ಅನುಸೂಚಿತ ಪಂಗಡಗಳ ಕಲ್ಯಾಣ ಸಮಿತಿಯ ಎರಡನೇ ವರದಿಯನ್ನು 
ಒಪ್ಪಿಸುವುದು. 


ಐ. ಶ್ರೀ ತನ್ವೀರ್‌ಸೇಠ್‌ (ಅಧ್ಯಕ್ಷರು, ಸರ್ಕಾರಿ ಭರವಸೆಗಳ ಸಮಿತಿ) ಅವರು ೭೦13-14ನೇ 
ಸಾಅನ ಸರ್ಕಾರಿ ಭರವಸೆಗಳ ಸಮಿತಿಯ ಎರಡನೇ ವರದಿಯನ್ನು ಒಪ್ಪಿಸುವುದು. 


8. ಕ್ರೀ ಕೆ.ಬ. ಕೋಳವಾಡ್‌ (ಅಧ್ಯಕ್ಷರು, ಹಕ್ಕುಖಾಧ್ಯತಾ ಸಮಿತಿ) ಅವರು 2೦13-14ನೇ 
ಸಾಅನ ಹಕ್ಕುಖಾಧ್ಯತಾ ಸಮಿತಿಯ ಎರಡನೇ ಮತ್ತು ಮೂರನೇ 
ವರದಿಗಳನ್ನೊಫ್ಟಿಸುವುದು. 


4. ಶ್ರೀ ಹೆಚ್‌.ಡಿ. ರೇವಣ್ಣ (ಅಧ್ಯಕ್ಷರು, ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿ)ಅವರು 2೦13- 
14ನೇ ಸಾಅನ ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿಯ ಎರಡನೇ ಮತ್ತು ಮೂರನೇ 
ವರದಿಗಳನ್ನೊಪ್ಪಿಸುವುದು. 


೮. ಶ್ರೀ ಎನ್‌.ಹೆಚ್‌.ಶಿವಶ೦ಕರ ರೆಡ್ಡಿ (ಉಪ ಸಭಾಧ್ಯಕ್ಷರು ಹಾಗೂ ಅಧ್ಯಕ್ಷರು, ಅರ್ಜಗಳ 
ಸಮಿತಿ) ಅವರು 2೦13-14ನೇ ಸಾಅನ ಅರ್ಜಗಳ ಸಮಿತಿಯ ಹದಿನೇಳನೇ 
ವರದಿಯನ್ಮೊಪ್ಲಿಸುವುದು. 


6. ಶ್ರೀ ಜ. ಸುರೇಶ್‌ಗೌಡ (ಅಧ್ಯಕ್ಷರು, ಸಭೆಯ ಮುಂದಿಡಲಾದ ಕಾಗದ ಪತ್ರಗಳ ಸಮಿತಿ) 


ಅವರು 2೦13-14ನೇ ಸಾಅನ ಸಭೆಯ ಮುಂದಿಡಲಾದ ಕಾಗದ ಪತ್ರಗಳ ಸಮಿತಿಯ 
ಇಪ್ಪತ್ತೊಂಬತ್ತು ಮತ್ತು ಮೂವತ್ತನೇ ವರದಿಗಳನ್ಮ್ಕೊಪ್ಲಿಸುವುದು. 


2. ಸಭೆಯ ಮುಂದಿಡಲಾಗುವ ಕಾಗದ ಪತ್ರಗಳು 


(ಸದಸ್ಯರಿಗೆ ಈಗಾಗಲೇ ಪ್ರತ್ಯೇಕವಾಗಿ ಕಳುಹಿಸಲಾಗಿರುವ ಮೂರನೇ ಹಾಗೂ ನಾಲ್ಕನೇ 
ಪಣ್ಣಯ ರೀತ್ಯಾ) 


ಪು.ತಿ.ನೋ., 


3. ಶಾಸನ ರಚನೆ 


1. ವಿಧೇಯಕಗಳನ್ನು ಮಂಡಿಸುವುದು 


(1) ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯಗಳ (ತಿದ್ದುಪಡಿ) ವಿಧೇಯಕ, 2೦14 
ಶ್ರೀ ಕೃಷ್ಣ ಭೈರೇಗೌಡ (ಕೃಷಿ ರಾಜ್ಯ ಸಚಿವರು) ಅವರು:- 


ಅ) 2೦14ನೇ ಸಾಅನ ಕೃಷಿ ವಿಜ್ಞಾನಗಳ ವಿಶ್ವವಿದ್ಧಾ ಲಯಗಳ 
(ತಿದ್ದುಪಡಿ) ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುವುದು; 
ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 


(11) ಶ್ರೀ ಮಲೈ ಮಹದೇಶ್ವರಸ್ವಾಮಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ (ತಿದ್ದುಪಡಿ)ವಿಧೇಯಕ, 2೦14 
ಶ್ರೀ ಅ..ಜಯಚಂದ್ರ (ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳು ಹಾಗೂ 
ಸಂಸದೀಯ ವ್ಯವಹಾರಗಳು, ಶಾಸನ ರಚನೆ,ಪಶುಸಂಗೋಪನೆ ಮತ್ತು 
ಮುಖರಾಯಿ ಸಚಿವರು) ಅವರು:- 


ಅ) 2೦14ನೇ ಸಾಅನ ಶ್ರೀ ಮಲ್ಯೆ ಮಹದೇಶ್ವರಸ್ವಾಮಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ 
(ತಿದ್ದುಪಡಿ) ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುವುದು; 
ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 


Il. ವಿಧೇಯಕಗಳನ್ನು ಪರ್ಯಾಲೋಜಿಸುವುದು ಹಾಗೂ ಅಂಗೀಕರಿಸುವುದು 


(1) ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯಗಳ (ತಿದ್ದುಪಡಿ)ವಿಧೇಯಕ, 2೦14 
ಶ್ರೀ ಕೃಷ್ಣ ಭೈರೇಗೌಡ (ಕೃಷಿ ರಾಜ್ಯ ಸಚಿವರು) ಅವರು:- 


ಅ) 2೦14ನೇ ಸಾಅನ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯಗಳ (ತಿದ್ದುಪಡಿ) 
ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುವುದು; 
ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


(ii) ಶ್ರೀ ಮಲೈ ಮಹದೇಶ್ವರಸ್ವಾಮಿ ಕ್ಷೇತ್ರ ಅಭವೃದ್ಧಿ ಪ್ರಾಧಿಕಾರ (ತಿದ್ದುಪಡಿ)ವಿಧೇಯಕ, 2೦14 
ಶ್ರೀ ಅ.ಜ.ಜಯಚಂದ್ರ (ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳು ಹಾಗೂ ಸಂಸದೀಯ 
ವ್ಯವಹಾರಗಳು, ಶಾಸನ ರಚನೆ, ಪಶುಸಂಗೋಪನೆ ಮತ್ತು ಮುಜರಾಯಿ ಸಚಿವರು) ಅವರು:- 


ಅ) 2೦14ನೇ ಸಾಅನ ಶ್ರೀ ಮಲ್ಯೆ ಮಹದೇಶ್ವರಸ್ವಾಮಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ 
ವಿಧೇಯಕವನ್ನು ಪರ್ಯಾಲೋಚಿಸಬೇಕೆ೦ದು ಸೂಚಿಸುವುದು; 
ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


ಪು.ತಿ.ನೋ., 


ಎ 


4. ವಿತ್ತೀಯ ಕಾರ್ಯಕಲಾಪಗಳು 


ಅ) 2೦14-15ನೇ ಸಾಅನ ಈ ಕೆಳಕಂಡ ಅನುದಾನ ಬೇಡಿಕೆಗಳ ಮೇಲೆ ಮುಂದುವರಿದ 
ಚರ್ಚೆ ಹಾಗೂ ಸರ್ಕಾರದ ಉತ್ತರ ಮತ್ತು ಮತಕ್ಕೆ ಹಾಕುವುದು. 


ಬೇಡಿಕೆ ಸಂಖ್ಯೆ ಬೇಡಿಕೆಯ ಹೆಸರು 
23 ಕಾರ್ಮಿಕ 
10 ಸಮಾಜ ಕಲ್ಯಾಣ 
11 ಮಹಿಳಾ ಮತ್ತು ಮಕ್ಕಳ ಅಭವೃದ್ಧಿ 
25 ಕನ್ನಡ ಮತ್ತು ಸಂಸ್ಕೃತಿ 
೦೨ ಸಹಕಾರ 
27 ಕಾನೂನು 
28 ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ 
೦೫ ಪಶುಸಂಗೋಪನೆ ಮತ್ತು ಮೀನುಗಾರಿಕೆ 
19 ನಗರಾಭವೃದ್ಧಿ 
16 ವಸತಿ 
೦೮6 ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ 
೦5 ಒಳಾಡಳತ ಮತ್ತು ಸಾರಿಗೆ 
26 ಯೋಜನೆ, ವಿಜ್ಞಾನ ಮತ್ತು ತ೦ತ್ರಜ್ಞಾನ 
15 ಮಾಹಿತಿ ತಂತ್ರಜ್ಞಾನ 
೦3 ಆರ್ಥಿಕ 
೦4 ಸಿಬ್ಬಂದಿ ಮತ್ತು ಆಡಳತ ಸುಧಾರಣೆ 
15 ವಾಣಿಜ್ಯ ಮತ್ತು ಕೈಗಾರಿಕೆ 


ಆ) 2೦14-15ನೇ ಸಾಅನ ಪೂರಕ ಅಂದಾಜುಗಳ ಮೇಲೆ (ಮೊದಲನೇ ಕಂತು) ಚರ್ಚೆ 
ಮತ್ತು ಮತಕ್ಕೆ ಹಾಕುವುದು. 


ಪು.ತಿ.ನೋ.., 


Ne 


5, ಅಧಿಕೃತ ನಿರ್ಣಯ 


ಶ್ರೀ ಟ.ಅ. ಜಯಚಂದ್ರ, ಮಾನ್ಯ ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳು ಹಾಗೂ 
ಸಂಸದೀಯ ವ್ಯವಹಾರಗಳು, ಶಾಸನ ರಚನೆ ಮತ್ತು ಪಶುಸಂಗೋಪನೆ ಸಚಿವರು:- 


“ಭಾರತ ಸಂವಿಧಾನದ ಭಾಗ1 ರ ಅಧ್ಯಾಯ 111 ರಲ್ಲನ ಅನುಚ್ಛೇದ 348(2)ರ 
ಮೇರೆಗೆ ಕರ್ನಾಟಕ ರಾಜ್ಯ ಉಚ್ಛ ನ್ಯಾಯಾಲಯದಲ್ಲನ 'ನಡವಳಕೆಗಳನ್ನು ರಾಜ್ಯದ 
ಅಧಿಕೃತ ಭಾಷೆಯಾದ ಕನ್ನ! ಡದಲ್ಲ ನಡೆಸಲು ಅನುವಾಗುವಂತೆ ರಾಜ್ಯ "ಇನತೆಪೆತ 
ರಾಜ್ಯಪಾಲರು, ಘನತೆವೆತ್ತ "ರಾಷ್ಟ್ರಪತಿಗಳ ಪೂರ್ವಾನುಮತಿ ಪಡೆಯಬೇಕೆಂದು ಈ 
ಸದನವು ಸರ್ವಾನುಮತದಿ೦ದ ಒತ್ತಾಯಿಸುವುದು". 


6. ಪ್ರಶ್ನೋತ್ತರ 


ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು ಕ ಇಪ್ಪತ್ತಾರನೇ ಪಟ್ಟ 

ಆ) ಅಜತ ಮೂಲಕ ಉತ್ತರಿಸುವ ಪ್ರಶ್ನೆಗಳು : ಇಪ್ಪತ್ತಾರನೇ ಪಟ್ಟ 
ಪಿ.ಓಂಪ್ರಕಾಶ 
ಕಾರ್ಯದರ್ಶಿ 


RN 
ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
(www.kar.nic.in/kla) 


